ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಕಾರ್ಮಿಕರ ಸೌಲಭ್ಯಗಳ ಕುರಿತು 
ಶ್ರೀ ರಫುನಾಥ್‌ರಾವ್‌ಮಲ್ಮಾಪೂರೆ (ವಿಧಾನಸಭೆಯಿಂದಚುನಾಯಿತರಾದವರು) :- 
986 (1032 ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳೇನು; ಅವುಗಳನ್ನು ಪಡೆಯಲು ಇರುವ 
ಮಾನದಂಡಗಳೇನು; 


(ಆ) ಪ್ರಸ್ತುತ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಯೋಜನೆಗಳು ಜಾರಿಯಲ್ಲಿದೆ; 


(ಇ) ಬೀದರ್‌ ಜಿಲ್ಲೆಯಲ್ಲಿ ಇರುವ ಕಾರ್ಮಿಕರ ಸಂಖ್ಯೆ ಎಷ್ಟು ; ಎಷ್ಟು ಕಾರ್ಮಿಕರು ಈ ಸೌಲಭ್ಯಗಳನ್ನು 
ಪಡೆಯುತ್ತಿದ್ದಾರೆ ; (ತಾಲ್ಲೂವಾರು ಫಲಾನುಭವಿಗಳವಾರು ವಿವರ ನೀಡುವುದು) 


(ಈ) ಸದರಿ ಯೋಜನೆಗಳಿಂದ ಎಷ್ಟು ಕಾರ್ಮಿಕರು ವಂಚಿತರಾಗಿದ್ದಾರೆ ಈ ಬಗ್ಗೆ ಸರ್ಕಾರ ಕೈಗೊಂಡ 
ಮಹತ್ವದ ಕ್ರಮಗಳೇನು ? ಸ್ಪಷ್ಟವಾದ ಮಾಹಿತಿ ನೀಡುವುದು; 


